ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ 2017-18 ಸಾಲಿನಲ್ಲಿ ್ಛ೯DAಿ ಮತ್ತು $A ಹುದ್ದೆಗಳ ನೇಮಕಾತಿ ಕುರಿತು 
ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಹಾಗೂ 

ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ(ಪದವೀಧರರ ಕ್ಷೇತ್ರ) - 

331 (425+428) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) 2017-18 ನೇ ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಒಟ್ಟು ಎಷ್ಟು ೯DAಿ ಮತ್ತು $0 ಹುದ್ದೆಗಳನ್ನು 
ನೇಮಕ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿತ್ತು; (ವಿವರ ನೀಡುವುದು) 


(ಆ) ಸದರಿ ಅಧಿಸೂಚನೆಗಳಂತೆ ನೇಮಕಾತಿ ಪ್ರಕ್ರಿಯೆಗಳು ಪ್ರಸ್ತುತ ಯಾವ ಹಂತದಲ್ಲಿವೆ; 


(ಇ) ಸದರಿ ನೇಮಕಾತಿಗೆ ಸಂಬಂಧಿಸದಂತೆ, ಇತ್ತೀಚೆಗೆ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆಗೊಳಿಸಿ, 
ಅಭ್ಯರ್ಥಿಗಳಿಗೆ ಇಲಾಖೆಗಳನ್ನು ಹಂಚಿಕೆಮಾಡಿ, ಸ್ಥಳ ನಿಯುಕ್ತಿಗೊಳಿಸಿರುವುದು ನಿಜವೇ; 


(ಈ) ಹಾಗಿದ್ದಲ್ಲಿ, ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸ್ಥಳನಿಯುಕ್ತಿಗೊಳಿಸಿದ ನಂತರ ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡಿಕೊಳ್ಳದಂತೆ 
ತಡೆಹಿಡಿದಿರುವುದಕ್ಕೆ ಕಾರಣಗಳೇನು; 


(ಉ) ಆರ್ಥಿಕ ಇಲಾಖೆಯು ಸಂಪನ್ಮೂಲ ಕ್ರೂಢೀಕರಣದ ಕಾರಣ ನೀಡಿದ್ದರೂ ಸಹ ಹಲವಾರು ಇಲಾಖೆಗಳು ನೇಮಕಾತಿಗಳನ್ನು 
ಮುಂದುವರೆಸಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದು, ಕೆ. ಪಿ. ಎಸ್‌. ಸಿ ನಡೆಸಿರುವ 2017 ಸಾಲಿನ ಈಆಂ ಮತ್ತು $ಆಂ ಹುದ್ದೆಗಳ 
ನೇಮಕಾತಿ ಮಾತ್ರ ತಡೆಹಿಡಿಯಲು ಕಾರಣವೇನು; 


(ಊ) ಸದರಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು ಕರ್ತವ್ಯಕ್ಕೆ ಹಾಜರಾಗಿ ವರದಿ ಮಾಡಿಕೊಳ್ಳಲು ಸರ್ಕಾರ ಯಾವ ಕಾಲಮಿತಿಯಲ್ಲಿ 
ಕ್ರಮ ಕೈಗೊಳ್ಳಲಾಗುವುದು? 


